ಶಿಕ್ಷಕರ ಯೋಗಕ್ಷೇಮಕ್ಕಾಗಿ ಮನವನನುಗೊಳಿಸುವ ಪಾಠ 


ಮನೋಜ್‌ ನಿಗಮ್‌ 


ಒಬ್ಬ ಜ್ಞಾನಿಯನ್ನು, 'ಕೋಪ ಎಂದರೇನು?' ಎಂದು ಕೇಳದಾಗ, 
ಅವರು 'ಬೇರೆಯವರ ತಪ್ಪಿಗೆ ನಿನಗೆ ನೀನೇ ಕೊಟ್ಟುಕೊಳ್ಳುವ 
ಶಿಕ್ಷೆ ಎಂದು ಅರ್ಥಗರ್ಭತವಾದ ಉತ್ತರವನ್ನು ನೀಡಿದರಂತೆ. 
ನನಗೆ, ನನ್ನನ್ನೂ ಒಳಗೊಂಡಂತೆ, ನಮ್ಮ ಸುತ್ತಅನ 
ಜನರೊಂದಿಗೆ ವ್ಯವಹರಿಸುವಾಗ ಕಂಡುಬಂದದ್ದು ನಾವೆಲ್ಲರೂ 
ಆಗಾಗ್ಛೆ ಕೋಪ ಅಥವಾ ಒತ್ತಡಗಳನ್ನು ಎದುರಿಸುತ್ತಿರುತ್ತೇವೆ 
ಎಂಬುದು. ಈ ಭಾವನೆಗಳನ್ನು ಅನುಭವಿಸುತ್ತಿರುವಾಗ 
ಹೆಚ್ಚನವರು ಯಾರೊಂದಿಗೂ ಮಾತನಾಡದೆ ಸುಮ್ಮನೆ ಇದ್ದು 


ಬಡುತ್ತಾರೆ; ಆದರೆ ಅವರು ಒಳಗೊಳಗೆ ಅತೀವ ದುಃಖವನ್ನು 


ಮತ್ತು ಯಾತನೆಯನ್ನು ಅನುಭವಿಸುತ್ತಿರುತ್ತಾರೆ., ಕೆಲವೊಮ್ಮೆ 
ಅವರು ತಮಗೆ ತಾವೇ ಅಥವಾ ಇತರರಿಗೆ ಹಾನಿ ಉಂಟು 
ಮಾಡುತ್ತಾರೆ. ದೀರ್ಷಕಾಲದವರೆಗೆ ಈ ಮಾನಸಿಕ ಒತ್ತಡ 
ಮುಂದುವರಿದರೆ ಅದು ಬನ್ನತೆಗೆ ಕಾರಣವಾಗುತ್ತದೆ. ಅತ್ಯಂತ 
ಗಂಭೀರ ಸನ್ನಿವೇಶಗಳು ದುರಂತದ ಫಟನೆಗಳಗೆ ಕೂಡ 
ಕಾರಣವಾಗಬಹುದು. 


ಮಾನಸಿಕ ಆರೋಗ್ಯದ ಸ್ಥಿತಿ ಮತ್ತು 
ಜಾಗೃತಿಯ ಅಗತ್ಯ 


ವಿಶ್ವ ಆರೋಗ್ಯ ಸಂಸ್ಥೆ (WHO)ಯ ಪ್ರಕಾರ ಬನ್ನತೆಯು 
ಮುಂಬರುವ ವರ್ಷಗಳಲ್ಲ ವಿಶ್ವದ ಎರಡನೇ ಅತಿ ದೊಡ್ಡ 
ಮಾನಸಿಕ ಆರೋಗ್ಯ ಸಮಸ್ಯೆ ಸ್ವಯಾಗಲದೆ. ಇಂಡಿಯನ್‌ 
ಕೌನ್ಸಿಲ್‌ ಆಫ್‌ ಮೆಡಿಕಲ್‌ ರಿಸರ್ಚ್‌ 2017ರ ವರದಿಯು ಪ್ರತಿ 
ಏಳು ಭಾರತೀಯರಲ್ಲಿ ಒಬ್ಬರು ಮಾನಸಿಕ ಅಪ್ಪಸ್ಥತೆಯು೦ದ 
ಬಳಲುತ್ತಿದ್ದಾರೆ ಎನ್ನುತ್ತದೆ. ರಾಷ್ಟ್ರೀಯ ಅಪರಾಧ ಾಖಬೆಗಿಕೆ 
ಬ್ಯೂರೋದ (National Crime Records Bureau) 
ಅಂಕಿಅಂಶಗಳ ಪ್ರಕಾರ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 
ಗುಂಪಿಗೆ ಸೇರಿದವರಲ್ಲ ೭2೦೭೦ ರಲ್ಲ 1,39೨6 ಮತ್ತು 2೦೦1 ರಲ್ಲ 
10,73೦ ಮಕ್ಕಳು ಆತೃಹತ್ಯೆ ಮಾಡಿಕೊಂಡಿದ್ದಾರೆ. 2೦೭೦ರಲ್ಪ 


ಪ್ರಪಂಚದಾದ್ಯಂತ 1,53,052 ಜನರು ತಮ್ಮ ಜೀವವನ್ನು 


ಕಳೆದುಕೊಂಡಿದ್ದಾರೆ ಮತ್ತು 2೦೭1ರ ವೇಳೆಗೆ, ಈ ಸಂಖ್ಯೆ 
164,೦63ನ್ನು ತಲುಪಿದೆ. ಈ ಅಂಕಿ ಅಂಶಗಳಂ೦ದ ಪರಿಸ್ಥಿತಿಯ 
ತೀವ್ರತೆಯನ್ನು ಅಳೆಯಬಹುದಾಗಿದೆ. ಎರಡನೆಯ 
ಮಹಾಯುದ್ದದ ನಂತರ ಮನುಷ್ಯನ ಜೀವಿತಾವಧಿ 
ಗಮನಾರ್ಹವಾಗಿ ಕಡಿಮೆಯಾಗಿದೆ ಎಂದು ನಂಬಲಾಗಿದೆ. 
ಇದಕ್ಕೆ ಮುಖ್ಯ ಕಾರಣವೆಂದರೆ ಕೋವಿಡ್‌-19 ಸಾಂಕ್ರಾಮಿಕ 
ರೋಗ. 


ಕೋವಿಡ್‌ ಸಾಂಕ್ರಾಮಿಕವು ಸೃಷ್ಟಿಸಿದ ಕಠಿಣ ಪರಿಸ್ಥಿತಿಗಳ೦ದ 
ಹೊರಬರಲು ನಮಗೆ ಇನ್ನೂ ಬಹಳಷ್ಟು ಸಮಯ ಹಿಡಿಯುತ್ತದೆ. 
ಆಡಳತ ಯಂತ್ರ ಮತ್ತು ಸರ್ಕಾರಗಳು ಸೇರಿದಂತೆ 
ಪ್ರತಿಯೊಬ್ಬರಿಡೂ ಮಾನಸಿಕ ಆರೋಗ್ಯದ ಕುರಿತು ಮಕ್ಕಳು 
ಮತ್ತು ಶಿಕ್ಷಕರೊಂದಿಗೆ ಕೆಲಸ ಮಾಡುವ ಅಗತ್ಯದ ಅರಿವಿದೆ. 
ರಾಷ್ಟ್ರೀಯ ಶಿಕ್ಷಣ ಸೀತಿ 2020 ಸಹ ಮಕ್ಕಳು ಅಪೌಷ್ಟಿಕತೆ ಅಥವಾ 
ಅನಾರೋಗ್ಯದಿಂದ ಬಳಲುತ್ತಿದ್ದರೆ. ಅವರು ಅತ್ಯುತ್ತಮವಾಗಿ 
ಕಅಯಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತದೆ. ಆದ್ದರಿಂದ, 
ಇನ್ನು ಮುಂದೆ ಮಕ್ಕಳ ಪೌಷ್ಟಿಕಹಾರ ಮತ್ತು ಆರೋಗ್ಯದ 
(ಮಾನಸಿಕ ಆರೋಗ್ಯ ಸೇರಿದಂತೆ) ಮೇಲೆ ಹೆಚ್ಚಿನ ಗಮನವನ್ನು 
ಕೇಂದ್ರೀಕರಿಸಲಾಗುತ್ತದೆ. ಮಾನಸಿಕ ಆರೋಗ್ಯವೂ ಸೇರಿದಂತೆ 
ಆರೋಗ್ಯದ ಮೂಲಭೂತ ಅಂಶಗಳ ಕುರಿತ ತರಬೇತಿಯನ್ನು 
ಪಠ್ಯಕ್ರಮದಲ್ಲ ಸೇರಿಸಲಾಗುವುದು. 


ಕೋವಿಡ್‌ ಸಾಂಕ್ರಾಮಿಕದ ಸಮಯದಲ್ಲ ಶಿಕ್ಷಣ ವ್ಯವಸ್ಥೆಯನ್ನು 
ಸಕ್ರಿಯವಾಗಿಡುವಲ್ಲ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ 
ಕೋವಿಡ್‌ ಸಾಂಕ್ರಾಮಿಕ ರೋಗವು ಉಂಟುಮಾಡಿದ 
ಸಮಸ್ಯೆಯುಂದ ಶಿಕ್ಷಕರೂ ಹೊರತಾಗಿಲ್ಲ. ಅವರು 
ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು 
ಎದುರಿಸಿದ್ದಾರೆ. ದೈಹಿಕ ಸಮಸ್ಯೆಗಳಗೆ ಅದಕ್ಕೆ ಸಂಬಂಧಿಸಿದ 
ದ್ಯರನ್ನು ಸಂಪರ್ಕಿಸಬಹುದು, ಆದರೆ ಮಾನಸಿಕ ಆರೋಗ್ಯ 

ಮಸ್ಯೆಗಳು ನಮ್ಯ ದೇಹ, ಮನಸ್ಸು, ಭಾವನೆಗಳು ಮತ್ತು 
ಮ ಆಸೆ, ಆಕಾಂಕ್ಷೆಗಳ ಮೇಲೆ ನಕಾರಾತ್ಮಕ 
ಪರಿಣಾಮಗಳನ್ನು ಬೀರುತ್ತವೆ. ಇದರ ಅರಿವಿದ್ದೂ ನಮ್ಯ 
ಸಮಾಜದಲ್ಲ ಈ ಕುರಿತು ಕಾಳಜ ವಹಿಸುವವರು ಅತೀ ವಿರಳ. 
ಈ ಸಂದರ್ಭದಲ್ಲ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ 
ಮೂಡಿಸುವುದು ಅತ್ಯಗತ್ಯ. 


ಕೋವಿಡ್‌ ಸಾಂಕ್ರಾಮಿಕ ರೋಗದ ಆರಂಭದ ದಿನಗಳು ಮತ್ತು 
ಲಾಕ್‌ಡೌನ್‌ ಸಮಯದಿಂದಲೂ, 'ಏಕಲವ್ಯ' ಸಂಸ್ಥೆಯು ವಿವಿಧ 
ಹಂತಗಳಲ್ಲಿ ಆರೋಗ್ಯದ ಕುರಿತ ಜಾಗೃತಿಗಾಗಿ ಹಲವಾರು 
ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಮಾನಸಿಕ ಆರೋಗ್ಯದ 
ಸಮಸ್ಯೆಗಳ ಕುರಿತಂತೆ ನಾವು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ 
ನಿರಂತರವಾಗಿ ಸಂವಹನ ನಡೆಸಲು ಪ್ರಯತ್ನಿಸುತ್ತಿದ್ದೇವೆ. 
ಕೋವಿಡ್ಡ ಎರಡನೇ ಅಲೆಯ ನಂತರ. ಏಕಲವ್ಯ ಸಂಸ್ಥೆಯು 
ಅನೇಕ ಶಿಕ್ಷಕರು, ಶೈಕ್ಷಣಿಕ ಕಾರ್ಯಕರ್ತರು, ಡಿ. ಎಡ್‌ 
ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೆ ಆನ್‌ಲೈನ್‌ ಮತ್ತು 
ಆಫ್‌ಲ್ಕನ್‌ ವಿಧಾನಗಳ ಮೂಲಕ ಸಾವಧಾನತೆ (mindfulness) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 79 


80 


ಕುರಿತಂತೆ ತರಬೇತಿ ನೀಡುವ  ನಿಟ್ಟನಲ್ಲ ಕಾರ್ಯ- 
ಪುವೃತ್ತವಾಯುತು. ಈ ಕಲಾಪಗಳನ್ನು ಹಲವಾರು ಇತರೆ 
ಆಸಕ್ತಿದಾಯಕ ಚಟುವಟಕೆಗಳನ್ನು ಅಳವಡಿಸಿ-ಕೊಳ್ಳುವುದ- 
ರೊಂದಿಗೆ ಕವನಗಳು, ಪುಸ್ತಕಗಳು ಮತ್ತು ಕಿರುಚಿತ್ರಗಳನ್ನು 
ಬಳಸಿಕೊಂಡು -ಆಸಕ್ತಿದಾಯಕ ಮತ್ತು ಸಂವಾದಾತ್ಕಕವಾಗಿ 
ನಡೆಸಿಕೊಡಲಾಲಯುತು. 


ಸಾವಧಾನತೆ (Mindfuness) ಮತ್ತು ಅರಿವು 


ಶಿಕ್ಷಕರೊಂದಿಗೆ ವಿವಿಧ ಸೆಷನ್‌ಗಳನ್ನು ನಡೆಸುವ ಮೂಲಕ, 
ಅವರಿಗೆ ಮಾನಸಿಕ ಆರೋಗ್ಯದ ಅಗತ್ಯ ಕುರಿತಂತೆ ತಿಳುವಳಕೆ 
ಮೂಡಿಸಲು ಮತ್ತು ಅವರಲ್ಲ ಸಾವಧಾನತೆಯ ಅನುಭವವನ್ನು 
ಚಟುವಟಕೆಗಳ ಮೂಲಕ ಮೂಡಿಸಲು ಪ್ರಯತ್ನಿಸಲಾಯುತು. 


ಸಾವಧಾನತೆ (Mindfu॥ness) ಒ೦ದು ಚಿಕಿತ್ಸಾ ವಿಧಾನವಾಗಿದ್ದು, 
ಅದರ ಮೂಲಕ ಸುತ್ತಮುತ್ತಅನ ಘಟನೆಗಳ ಬಗ್ಗೆ ಅರಿವು 
ಮೂಡಿಸಲಾಗುತ್ತದೆ. ಇದು ನಾವು ಎಲ್ಲೇ ಇದ್ದರೂ 
ವರ್ತಮಾನದ, ಪ್ರಸ್ತುತ ಕ್ಷಣಕ್ಕೆ ಗಮನ ಕೊಡುವ 
ವಿಧಾನವಾಗಿದೆ. ವರ್ತಮಾನದ ಪ್ರತಿಯೊಂದು ಕ್ಷಣವನ್ನು 
ಅನುಭವಿಸಬೇಕು ಮತ್ತು ಪೂರ್ಣವಾಗಿ ಬದುಕಬೇಕು. 
ಇಲ್ಲದಿದ್ದರೆ. ಹೆಚ್ಚನ ಸಮಯ. ನಮ್ಮ ಹಿಂದಿನ ದುಃಖದ 
ಘಟನೆಗಳಂದಾಗಿ ಅಥವಾ ಭವಿಷ್ಯದ ಬಧ್ದೆ ಚಿಂತಿಸುವುದರಿಂದ 
ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೇವೆ. ಮನೋವೈದ್ಯ 
ಡಾ.ಸುಮಿತ್‌ ರೈ ಪ್ರತಿಯೊಬ್ಬರಿಗೂ ಅವರ ಸುತ್ತಮುತ್ತಅನ 
ಪರಿಸರದ ಬಣ್ಣೆ ಅರಿವಿರಬೇಕು ಎನ್ನುತ್ತಾರೆ. 


ಮನವನನುಗೊಳಸುವ ತಂತ್ರಗಳನ್ನು ನಿರಂತರ ಅಭ್ಯಾಸ 
ಮಾಡುವುದರಿಂದ ಸದಾ ಸಂತೋಷವಾಗಿರುವುದನ್ನು 
ಕಅಯಲು ಸಾಧ್ಯ ಎನ್ನಲಾಗುತ್ತದೆ.  ಮನವನನು- 
ಗೊಳಸುವುದು ನಮಗೆ ಪ್ರಸ್ತುತ ಕ್ಷಣಕ್ಕೆ ಹೊಂದಿಕೊಳ್ಳಲು 
ಮತ್ತು ಬಂದುದನ್ನು ಸ್ತೀಕರಿಸಲು ಸಹಾಯ ಮಾಡುತ್ತದೆ. 
ಇದು ಮುಂಡೆ ಏನಾಗಬಹುದು ಎಂಬ ಭಯವನ್ನು 
ಅಥವಾ ನಮ್ಮ ನಿರೀಕ್ಷೆಗಳ ಪಕಾರ ಏನೂ ಆಗಲಲ್ಲ ಎ೦ಬ 
ನಿರಾಶೆಯನ್ನು ನಿವಾರಿಸುತ್ತದೆ. ನಾವು ವಾಸ್ತವವನ್ನು 
ಪ್ಟೀಕರಿಸಿದಾಗ, ಪ್ರತಿಕೂಲ ಸಂದರ್ಭಗಳು ನಮ್ಮನ್ನು 
ಬಾಧಿಸುವುದಿಲ್ಲ. 


ವಾವು ಪರಿಸ್ಥಿತಿಯನ್ನು ಬದಲಾಯುಸಲು ಸಾಧ್ಯವಿಲ್ಲ. 
ಆದರೆ ಮನವನನುಗೊಳಸುವ ನಿಯಮಿತವಾಗಿ 
ಅಭ್ಯಸಿಸು- ವುದರಿಂದ ಈ ಸಂದರ್ಭಗಳಗೆ ಹೇಗೆ 
ಪ್ರತಿಕ್ರಿಸ- ಬೇಕೆಂದು ನಾವು ಕಲಅಯಬಹುದು. 
ಮನವನನುಗೊಳಸುವ ಚಟುವಟಕೆಗಳು ನಮ್ಯ 
ಆಲೋಚನೆಗಳು ಮತ್ತು ಭಾವನೆಗಳ ವೇಗವನ್ನು 


ನಿಧಾನಗೊಆಸಲು ಸಹಾಯ ಮಾಡುತ್ತವೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಸಾವಧಾನತೆಯ ಪರಿಚಯ 


ನಾವು ನಮ್ಮ ಅಧಿವೇಶನಗಳಲ್ಲ. ಜನರು ಒತ್ತಡದಲ್ಲದ್ದಾಗ ಏನು 
ಮಾಡುತ್ತಾರೆ ಎಂದು ಭಾಗವಹಿಸುವವರನ್ನು ಕೇಆದಾಗ, ಅವರು. 
ಅಳುವುದು, ಬಾಗಿಲು ಮುಚ್ಚ ಕೋಣಿಯಲ್ಲ ಶಾಂತವಾಗಿ 
ಕುಳತುಕೊಳ್ಳುವುದು. ಕುಟುಂಬದ ಕರಿಯ ಸದಸ್ಯರನ್ನು 
ಬೈಯ್ಯುವುದು. ಅವರನ್ನು ಹೊಡೆಯುವುದು. ಮನೆಯುಂದ 
ಹೊರಗೆ ಹೋಗುವುದು, ಸಂಗೀತವನ್ನು ಆಅಸುವುದು. ತಮ್ಮ 
ಭಾವನೆಗಳನ್ನು ಬರೆಯಲು ಪ್ರಯತ್ನಿಸುವುದು. ಚಿತ್ರ 
ಬಡಿಸುವುದು. ಆಪ್ತ ಸ್ನೇಹಿತರೊಂದಿಗೆ ಮಾತನಾಡುವುದು. 
ಕೂಗಾಡುವುದು ಮತ್ತು ತಮ್ಮ ಮೇಲೆ ತಾವೇ 
ಕೋಪಗೊಳ್ಳುವುದು ಮಾಡುತ್ತಾರೆ ಎಂದು ಉತ್ತರಿಸಿದರು. 
ಮಕ್ಕಳು ಅಥವಾ ಶಿಕ್ಷಕರೊಂದಿಗಿನ ನಮ್ಮ ಕಲಾಪವು, ಕೋರಿ 
ಡೋರ್ಫೆಲ್ಲ್‌ ಅವರ 'ದಿ ರಾಜಲಟ್‌ ಅಸಣ್ಥ್‌' ("The Rabbit 
Listened’) ಎಂಬ ಪುಸ್ತಕದೊಂದಿಗೆ ಪ್ರಾರಂಭವಾಗುತ್ತದೆ. ಈ 
ಸಚಿತ್ರ ಮಸ್ತಕದಲ್ಲ. ಟೀಲರ್‌ ಎಂಬ ಮಗುವು ತುಂಬಾ 
ಆಸ್ಸೆಯಿಂದ ಮರದ ಅಆಟಕೆಯ ಬ್ಲಾಕ್‌ಗಳನ್ನು ಬಳಸಿ 
ಗೋಪುರವನ್ನು ನಿರ್ಮಿಸುತ್ತದೆ. ಆದರೆ ಅದು ಹಠಾತ್ತನೆ 
ಮುರಿದು ಬದ್ದಾಗಣ ಆ ಮಗು ತುಂಬಾ ದುಃಖುಪಡುತ್ತದೆ. 
ಒಬ್ಬೊಬ್ಬರಾಗಿ ಸ್ನೇಹಿತರು ಅವನನ್ನು ಸಮಾಧಾನಪಡಿಸಲು 
ಮತ್ತು ಅವನು ಮುಂಡೆ ಮಾಡಬಖೇಕಾದ/ ಮಾಡಬಹುದಾದ 
ಕೆಲಸಗಳ ಬಣದ್ದೆ ಸಲಹೆ ನೀಡುತ್ತಾರೆ. ಆದರೆ ಅವನು 
ಯಾರೊಂದಿಗೂ ಮಾತನಾಡಲು ಅಥವಾ ಅವರು 
ಹೇಳುವುದನ್ನು ಮಾಡಲು ಬಯಸುವುದಿಲ್ಲ. ಹೀಗಾಗಿ, ಎಲ್ಲರೂ 
ಒಬ್ಬೊಬ್ಬರಾಗಿ ಅವನನ್ನು ಜಟ್ಟು ಹೋಗುತ್ತಾರೆ ಮತ್ತು ಅವನು 
ಒಂಟಯಾಗುತ್ತಾನೆ. ಕೊನೆಗೆ. ಮೊಲವೊಂದು ಬಳಗೆ ಬಂದು 
ಸದ್ದಿಲ್ಲದೆ ಅವನ ಹತ್ತಿರ ಕುಳತುಕೊಳ್ಳುತ್ತದೆ. ಟೇಲರ್‌ಗೆ ಆ 
ಮೊಲದ ದೇಹದ ಬೆಚ್ಚಗಿನ ಸ್ಪರ್ಶ ಹಿತವನ್ನು ನೀಡುತ್ತದೆ. 
ಅವರಿಬ್ಬರ ನಡುವೆ ಬಹಳ ಸಮಯದವರೆಗೆ ಮೌನವಿರುತ್ತದೆ. 
ಸ್ವಲ್ಲ ಹೊತ್ತಿನ ಬಳಕ ಟೇಲರ್‌ ಮೊಲಕ್ಕೆ. 'ದಯವಿಟ್ಟು 
ನನ್ನೊಂದಿಗೆ ಇರು' ಎಂದು ಕೋರಿಕೊಳ್ಳುತ್ತಾನೆ. ನಿಧಾನವಾಗಿ. 
ಟೀಲರ್‌ ಮೊಲದೊಂದಿಗೆ ಮಾತನಾಡಲು ಪ್ರಾರಂಭಸುತ್ತಾನೆ 
ಮತ್ತು ಮೊಲವು ಅವನ ಮಾತನ್ನು ಆಅಸುತ್ತಿರುತ್ತದೆ. ಟೇಲರ್‌ 
ಕಿರುಚುತ್ತಾನೆ,  ನೆನಪಿಸಿಕೊಳ್ಳುತ್ತಾನೆ ಮತ್ತು ಏನನ್ನೋ 
ಯೋಚಿಸುತ್ತಾನೆ. ಟೇಲರ್‌ ಜದ್ಧ ಬ್ಲಾಕ್‌ಗಳನ್ನು ಮತ್ತೆ 
ಪೆಟ್ಟೆಯಲ್ಲ ಇರಿಸುವವರೆಗೆ ಮತ್ತು ಮತ್ತೆ ಗೋಪುರವನ್ನು 
ರಚಿಸಲು ನಿರ್ಧರಿಸುವವರೆಗೆ ಮೊಲ ಆತನ ಮಾತುಗಳನ್ನು 
ಕೇಳುತ್ತಿರುತ್ತದೆ! ಕಲಾಪದಲ್ಲ ಭಾಗವಹಿಸಿದವರು ಕಥೆಗಳನ್ನು 
ಹೇಳುತ್ತಾ / ಕೇಳುತ್ತಾ ಪಾತ್ರಗಳು ಮತ್ತು ಸಂದರ್ಭಗಳನ್ನು 
ಚರ್ಚಿಸುತ್ತಾರೆ, ನೀವು ಟೇಲರ್‌ನ ಸ್ನೇಹಿತನಾಗಿದ್ದರೆ ಏನು 
ಮಾಡುತ್ತಿದ್ದಿರಿ? ನೀವು ಎಂದಾದರೂ ಇಂತಹ ಮಾನಸಿಕ 
ಸ್ಥಿತಿಯನ್ನು ಅನುಭವಿಸಿದ್ದೀರಾ? ಎಂದು ಪ್ರಶ್ನಿಸಿದಾಗ ಅವರು 
ಪರಸ್ಪರರ ಅನುಭವಗಳನ್ನು ಹಂಚಕೊಳ್ಳುತ್ತಾರೆ. ವಿಶ್ವ ಆರೋಗ್ಯ 
ಸಂಸ್ಥೆ (WHO)ಯ ಪರಿಣಾಮಕಾರಿ ಅನಿಮೇಷನ್‌ ಚಿತ್ರ 'ಐ 
ಹ್ಯಾವ್‌ ಎ ಬ್ಲ್ಯಾಕ್‌ ಡಾಗ್‌”, ವಿನೋದ್‌ ಕುಮಾರ್‌ ಶುಕ್ಲಾ ಅವರ 
ಕವಿತೆ 'ಹತಾಶಾ ಸೆ ಏಕ್‌ ವ್ಯಕ್ತಿ ಬೈಠ್‌ಗಯಾ ಥಾ" 


(ಹತಾಶೆಯಿಂದ ಒಬ್ಬ ವ್ಯಕ್ತಿ ಕುಆತುಕೊಂಡಿದ್ದ) ಮತ್ತು ಏಕಲವ್ಯ 
ಪ್ರಕಾಶನದ 'ಟಪಿಕ್‌ ಪಾ ರ್ಸ್‌...” ನಂತಹ ಸಂಪನ್ಮೂಲಗಳನ್ನು 
ಬಳಸಿಕೊಂಡು ಸೆಷನ್‌ಗಕಳ್ತೊಂ ಮನವನನುಗೊಳಸುವ ಕಲಕೆಗೆ 
ಧನಾತ್ಮಕ ಹಾಗು ಪೂರಕ ವಾತಾವರಣವನ್ನು ಸೃಷ್ಟಿಸಲಾಯುತು. 


ಸಾವಧಾನತೆಯ ಚಟುವಟಿಕೆಗಳು 


ನಮ್ಮ ಇಂದ್ರಿಯಗಳು ವರ್ತಮಾನದಲ್ಲ ಸದಾ ಯಾವ ರೀತಿ 
ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ಭಾಗವಹಿಸು- 
ವವರೊಂದಿಗೆ ಚರ್ಜಸುತ್ತೇವೆ. ನಮ್ಮ ಭಾವನೆಗಳು. ಈ 
ಸಂಕೀರ್ಣ ಜಗತ್ತಿನಲ್ಲಿ ಮುಂದುವರಿಯಲು ನಮಗೆ 
ಮಾರ್ಗದರ್ಶನ ಮಾಡುತ್ತವೆ, ವರ್ತಮಾನದಲ್ಲ ಮತ್ತು ಈ 
ಕ್ಷಣದಲ್ಲಿ ಬದುಕಲು ನಮಗೆ ಕಲಸುತ್ತವೆ. ಈ ಚರ್ಚೆಯ ನಂತರ, 
ನಮ್ಮ ಪಂಚೇಂದ್ರಿಯಗಳನ್ನು ಬಳಸಿಕೊಂಡು ನಮ್ಮ ಸುತ್ತಲೂ 
ಇರುವುದನ್ನು ನೋಡುವ, ಕೇಳುವ, ಅನುಭವಿಸುವ ಮತ್ತು 
ಗಮನಿಸುವ ಚಟುವಟಕೆಗಳನ್ನು ನಡೆಸಲಾಲಯುತು. 
ಉದಾಹರಣೆಗೆ, ಹತ್ತು ನಿಮಿಷಗಳ ಕಾಲ ನಮ್ಯ ಕಣ್ಣುಗಳನ್ನು 
ಮುಚ್ಚಿಕೊಳ್ಳುವುದು ಮತ್ತು ನಮ್ಮ ಸುತ್ತಅನ ಶಬ್ದಗಳನ್ನು 
ಗಮನವಿಟ್ಟು ಆಅಸುವುದು - ಯಾವೆಲ್ಲಾ ಶಬ್ದಗಳು ನಮ್ಮ 
ಕಿವಿಗಆಗೆ ಜೀಳುತ್ತವೆ? ಕೆಲವು ಹತ್ತಿರದಲ್ಲವೆ, ಕೆಲವು 
ದೂರದಲ್ಲಿವೆ, ಕೆಲವು ಜೋರಾಗಿ, ಕೆಲವು ಮೆಲ್ಲಗೆ - ಯಾವುದೇ 
ಪೂರ್ವಕಲ್ಪತ ರ್ರಹಿಕೆಗಳಲ್ಲದೆ ಕೇವಲ ಶಬ್ದಗಳನ್ನು ಕೇಳಬೇಕು. 
ಹತ್ತು ಹದಿನೈದು ನಿಮಿಷಗಳ ಕಾಲ ಗಮನವಿಟ್ಟು ಆಅಸುವ ಈ 
ಚಟುವಟಕೆಯ ನಂತರ, ಭಾಗವಹಿಸಿದವರನ್ನು ತಮ್ಮ 
ಅನುಭವಗಳನ್ನು ಹಂಚಿಕೊಳ್ಳಲು ಕೇಳಲಾಲಯುತು. 
ಭಾಗವಹಿಸಿದವರಲ್ಲ ಹೆಚ್ಚನವರು ಈ ಚಟುವಟಕೆಯನ್ನು 
ತುಂಬಾ ಸರಳವೆಂದುಕೊಂಡರು. ಆದರೆ ಸುತ್ತಮುತ್ತಅನ 
ಶಜ್ದಗಳನ್ನು ಅವರು ಈ ಮೊದಲು ಎಂದಿಗೂ ಎಚ್ಚರಿಕೆಯಿಂದ 
ಆಲಸಿರಅಲ್ಲ ಎಂಬುದನ್ನೂ ಒಪ್ಪಿಕೊಂಡರು. ಗಡಿಯಾರದ ಟಕ್‌ 
ಟಕ್‌ ಟಕ್‌, ನೀರ ಹನಿ ಜೀಕಳುವ ಟಪಟಪ ಸದ್ದು. ಪಕ್ಷಿಗಳ 
ಕಲರವ, ಸೈಕಲ್‌ ಟ್ರನ್‌ ಟ್ರನ್‌ ಗಂಟಿ ಸದ್ದು, ಕಾರು ಬ್ರೇಕ್‌ 
ಹಾಕುವ ಸದ್ದು. ಪಿಸುಮಾತುಗಳು. ಉಸಿರಾಟದ ಸದ್ದು ಹೀಗೆ. 
ಪ್ರತಿಯೊಬ್ಬರಿಗೂ  ಆಅಸುವಲ್ಲ ವಿಭನ್ನವಾದ ಅನುಭವ 
ಉಂಬಾಗಿರುತ್ತದೆ. ಪವಾಡವೆಂದರೆ, ಅವರನ್ನು ನೀವು ಈ 
ಶಬ್ದಗಳನ್ನು ಗಮನವಿಟ್ಟು ಆಅಸುವಾಗ ನಿಮಗೆ ಏನಾದರೂ 
ಚಿಂತೆ ಅಥವಾ ಆತಂಕ ಉಂಬಟಾಲಯುತೇ ಎಂದು ಕೇಆದಾಗ 
ಬಹುತೇಕರು ಅಂಥದ್ದೇನೂ ಕಂಡು ಬರಲ್ಲ ಎಂದರು. ಈ 
ಚಟುವಟಕೆಯಾದ ಕೂಡಲೇ ಅವರಿಗೆ ಯಾವ ರೀತಿಯ 
ಅನುಭವ ಉಂಬಾಲಯುತು ಎಂದು ಕೇಆದಾಗ, ಅವರು 
ಶಾಂತವಾಗಿತ್ತು. ನೆಮ್ಮದಿಯಾಗಿತ್ತು. ಉತ್ತಮವಾಗಿತ್ತು ಮತ್ತು 


ಎಲ್ಲಾ ಚಿಂತೆಗಳ೦ದ ಮುಕ್ತವಾಗಿತ್ತು ಎಂದು 
ಉತ್ತರಿಸಿದರು. ಭಾಗವಹಿಸಿದವರು ತಮ್ಮ ಅನುಭವಗಳನ್ನು 
ವಿವರಿಸಿದರು. ಅವುಗಳನ್ನು ಚರ್ಜಿಸಲಾಲಯುತು ಮತ್ತು 


ಅವಲೋಕನಗಳನ್ನು ಹಂಚಿಕೊಳ್ಳಲಾಯುತು.  ಉಸಿರಾಟದತ್ತ 
ಗಮನ ಹರಿಸುವುದು, ಎಚ್ಚರಿಕೆಬುಂದ ಗಮನಿಸುವುದು ಮತ್ತು 
ಚರ್ಮ ಮತ್ತು ದೇಹದ ಹಿಗ್ಗುವಿಕೆಗೆ ಗಮನ ಕೊಡುವುದು 
ಮುಂತಾದ ಚಟುವಟಕೆಗಳು ಸಹ ಅನುಭವಕ್ಕೆ ಬಂದವು. 


ಅನುಭವಗಳನ್ನು ಬರೆಯುವುದರಿಂದ ಪೃಷ್ಠತ್ರೆಯೂ 
ಬೆಳೆಯುತ್ತದೆ. ಭಾಗವಹಿಸಿದವರು ಸಾವಧಾನತೆಯ 
ಚಟುವಟಕೆಗಳ೦ದಾದ ಪ್ರಯೋಜನಗಳನ್ನು ಹೀಗೆ- ಒತ್ತಡವನ್ನು 
ನಿವಾರಿಸುವುದು. ಏಕಾಗ್ರತೆಯನ್ನು ಹೆಚ್ಚಿಸುವುದು, ಭಾವನಾತ್ಕಕ 
ಸ್ಥಿರತೆಯನ್ನು ಸುಧಾರಿಸುವುದು, ಇತರರನ್ನು ಅರ್ಥ- 
ಮಾಡಿಕೊಳ್ಳುವುದು. ಕೋಪವನ್ನು ಕಡಿಮೆ ಮಾಡುವುದು ಮತ್ತು 
ಶಾಂತಿ ಮತ್ತು ಸಂತೋಷದ ಭಾವನೆಗಳನ್ನು 
ಉಂಟುಮಾಡುವುದು - ಎಂದು ಪಟ್ಟ ಮಾಡುತ್ತಾರೆ.ಕಲಾಪದಲ್ಪ 
ಭಾಗವಹಿಸಿದವರು ಸೆಷನ್‌ಗಳ ಅವಧಿಯಲ್ಲ ಚಟುವಟಕೆಗಳಲ್ಲ 
ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಆನಂತರದಲ್ಲ, ಅವರಲ್ಪ 
ಕೆಲವರು ನಮ್ಯೊಂದಿಗೆ ಹೆಚ್ಚು ಮುಕ್ತವಾಗಿ ಮಾತನಾಡ- 
ತೊಡಗಿದರು ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳು ಮತ್ತು 
ಅನುಭವಗಳನ್ನು ಹಂಚಿಕೊಂಡರು. ಅವರ ಮಾತುಗಳನ್ನು 
ಆಲಸಿ, ಅವರಿಗೆ ತೊಂದರೆ ಕೊಡುವ ಸಮಸ್ಯೆಗಳ ಬಧ್ಧೆ ತಮ್ಮ 
ಶಿಕ್ಷಕರು. ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ 
ಮಾತನಾಡಲು ತಿಆಸಲಾಯುತು ಅಥವಾ ಅಗತ್ಯವಿದ್ದರೆ ವೃತ್ತಿಪರ 
ಆಪ್ಪ ಸಮಾಲೋಚಕರು ಅಥವಾ ಮನೋವ್ಯೈದ್ಯರಿಂದ ಸಹಾಯ 
ಪಡೆಯಲು ಅವರಿಗೆ ಸಲಹೆ ನೀಡಲಾಲಯುತು. 


ಉಪಸಂಹಾರ 


ಮಕ್ಕಳು ಎದುರಿಸಬಹುದಾದ ಸಮಸ್ಯೆಗಳ ಕುರಿತು 
ಅವರೊಂದಿಗೆ ಮಾತನಾಡಲು ಶಾಲೆಯಲ್ಲ ಆಪ್ಪ 
ಸಮಾಲೋಚಕರನ್ನು ನೇಮಿಸಿಕೊಳ್ಳುವುದು ಒಳ್ಳೆಯದು. ಕೆಲವು 
ಅತೀ ಹೆಚ್ಚು ದುಃಖದ / ಸಂಕಷ್ಟದ ಸಂದರ್ಭಗಳಲ್ಲ, ಅವರು 
ಮಕ್ಕಳ ಸಹಾಯವಾಣಿ ಸಂಖ್ಯೆ 10೦8ಕ್ಕೆ ಕರೆ ಮಾಡಿ 
ಮಾತನಾಡಲು ಮಾರ್ಗದರ್ಶನ ನೀಡಬಹುದು. ಮಕ್ಕಳು ತಮ್ಮ 
ಭಾವನೆಗಳನ್ನು ವ್ಯಕ್ತಪಡಿಸಲು ಅನುವು ಮಾಡಿಕೊಡುವ ಕಲಾ 
ಚಟುವಟಕೆಗಳೊಂದಿಗೆ ಪ್ರತಿದಿನ 10-15 ನಿಮಿಷಗಳ 
ಸಾವಧಾನತೆಯ ಸೆಷನ್‌ಗಳನ್ನು ಶಾಲೆಯಲ್ಲ ನಡೆಸಬಹುದು. 
ಶಾಲಾ ಆಡಳತ ಮಂಡಳ, ಶಿಕ್ಷಕರು ಮತ್ತು ಸಮಾಲೋಚಕರು 
ಮಕ್ಕಆಗೆ ಅವರು ಒಬ್ಬಂಟಯಾಗಿಲ್ಲ ಎಂದು ಭರವಸೆ 
ನೀಡಬೇಕು. ಎಂಥದೇ ಪರಿಸ್ಥಿತಿಬರಲ, ಅವರಿಗೆ ಯಾವಾಗಲೂ 
ಶಿಕ್ಷಕರ ಸಹಕಾರ ಮತ್ತು ಶಾಲೆಯ ಬೆಂಬಲ ಇರುತ್ತದೆ ಎಂಬ 
ನಂಜಕೆ ಅವರಲ್ಲ ಬೆಳೆಯಬೇಕು. ಶಿಕ್ಷಕರಿಗಾಗಿ ಅವರ 
ಸಮಾಲೋಚನಾ ಬೆಂಬಲ ಕೌಶಲಗಳನ್ನು (cಂuಗselling 
support skills) ಅಭವೃದ್ಧಿಪಡಿಸಿಕೊಳ್ಳಲು ಅನುವಾಗುವಂತೆ 
ಕಾರ್ಯಾಗಾರಗಳನ್ನು ನಡೆಸಬೇಕು. ನಾವೆಲ್ಲರೂ ಪರಸ್ಪರ 
ಒಬ್ಬರಿಗೊಬ್ಬರು ಸಹಾಯ ಮತ್ತು ಬೆಂಬಲ ನೀಡಿದರೆ ಅದು 
ಮಾನವೀಯತೆಗೆ ಸಲ್ಪಸುವ ಒಂದು ದೊಡ್ಡ ಸೇವೆಯಾಗಿದೆ. 
ನಾವು ಆತ ವಿಮರ್ಶೆ ಮಾಡಿಕೊಳ್ಳಬೇಕು ಮತ್ತು ನಮ್ಮ 
ಸುತ್ತಮುತ್ತಅನವರಿಗೆ ಅಗತ್ಯವಿರುವಾಗ ಸಹಾಯ ನೀಡಲು 
ಮತ್ತು ಪಡೆಯಲು ಸಿದ್ಧರಾಗಿರಬೇಕು. ನಮ್ಮ ಸುತ್ತಮುತ್ತಅನ 
ಜನರು ಮಾತನಾಡದಿದ್ದರೂ, ಅವರ ಮೌನವನ್ನು ಆಅಸಬೇಕು 
ಮತ್ತು ಅರ್ಥಮಾಡಿಕೊಳ್ಳಬೇಕು. ಯಾರು ದುರ್ಬಲರೋ 
ಅವರನ್ನು ತಲುಪಲು ಪ್ರಯತ್ನಿಸಬೇಕು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


ಕೊನೆ ಟಿಪ್ಪಣಿಗಳು: 

i Onein seven persons in India suffers from a mental disorder, finds ICMR survey- The New Indian Express 
ii https://ncrb.gov.in/sites/default/files/adsi_reports_previous_year/Table%202.0.pdf 

iii https://ncrb.gov.in/en/node/3722 

iv https://www.education.gov.in/sites/upload_files/mhrd/files/NEP_Final_English_O.pdf 

v https://news.un.org/hi/story/2021/10/1047902 

vi https://www.youtube.com/watch?v=XiCrniLQGYc 


ಮನೋಜ್‌ ನಿಗಮ್‌ ಅವರು ಏಕಲವ್ಯ ಸಂಸ್ಥೆಯಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಾರೆ. ಯುವ ವೃತ್ತಿಪರರ ತಂಡದೊಂದಿಗೆ, 
ಅವರು ಕಳೆದ 25 ವರ್ಷಗಳಂದ ಗುಣಮಟ್ಟದ ಶಿಕ್ಷಣ ಸಾಮರ್ರಿಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ. ಅವರು ಆಲ್‌ ಇಂಡಿಯಾ ಪೀಪಲ್ಲ್‌ ಸೈನ್ಸ್‌ 
ನೆಟ್‌ವರ್ಕ್‌ನ ಕಾರ್ಯಕಾರಿ ಮಂಡಳಯ ಸದಸ್ಯರೂ ಆಗಿದ್ದಾರೆ. ಏಕಲವ್ಯ ಕ್ಕೆ ಬರುವ ಮೊದಲು. ಅವರು ಸಹಾಯಕ ಎಂಜನಿಯರ್‌ ಆಗಿ 
ಸೇವೆ ಸಲ್ಪಸಿದ್ದರು. ಸಾಮಾಜಕ. ಪರಿಸರದ ಮತ್ತು ಶೈಕ್ಷಣಿಕ ವಿಷಯಗಳ ಕುರಿತು ಲೇಖನಗಳನ್ನು ಬರೆಯಲು ಉತ್ಸುಕರಾಗಿರುವ ಅವರ 
ಲೇಖನಗಳು ಜನಸತ್ತಾ, ಸುಬಹ್‌ ಸವೆರೆ, ದೇಶಬಂಧು, ನ್ಯೂಸ್‌ 18 ಹಿಂದಿ, ಜನ್‌ಚೌಕ್‌, ಸರ್ವೋದಯ ಪ್ರೆಸ್‌ ಸರ್ವಿಸ್‌ ಚಕ್‌ ಮಕ್‌, 
ಸ್ರೋತ್‌ ಮತ್ತು ನಯಾ ಜ್ಞಾನೋದಯ ಮುಂತಾದ ಕಡೆ ಪ್ರಕಟವಾಗಿವೆ. ಕೋವಿಡ್‌ ನಂತರ. ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗಳ 
ಜಾಗೃತಿಗಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಅವರನ್ನು manojnig(@yahoo.c೦.in ನಲ್ಲ ಸಂಪರ್ಕಿಸಬಹುದು. 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


82 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


